ಕರ್ನಾಟಕ ವಿಧಾನ ಪರಿಷತ್ತು 


1078 


ಶ್ರೀ ಎಸ್‌. ನಾಗರಾಜ್‌ (ಸಂದೇಶ್‌ ನಾಗರಾಜ್‌) 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


ಉತ್ತರಿಸುವ ಸಚವರು 


ಮಾನ್ಯ ಉಪಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ) 


ಉತ್ತರಿಸಬೇಕಾದ ದಿನಾಂಕ 


15.03.2021 


ಪ್ರಶ್ನೆ 


ಉತ್ತರ 


(ಅ) 


ಮೈಸೂರು ಮಹಾರಾಜ ಕಾಲೇಜಿನ ಮೇಲ್ಲಾವಣೆ 
(ಸೀಲಿಂಗ್‌) ಕುಸಿದು ಬಿದ್ದು ವಿದ್ಯಾರ್ಥಿಗಳು 
ಗಾಯಗೊಂಡಿರುವ ಘಟನೆ ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ನೂರು ವರ್ಷಗಳಷ್ಟು ಹಳೆಯದಾದ 
ಮಹಾರಾಜಾ ಕಾಲೇಜನ್ನು ಪಾರಂಪರಿಕ ಕಟ್ಟಡ ಎಂದು 
ಘೋಷಿಸಿ ಅದರ ಪೂರ್ಣ ದುರಸ್ಥಿಗೆ ಕೂಡಲೇ ಕ್ರಮ 
ತೆಗೆದುಕೊಳ್ಳಲಾಗುವುದೇ; 


ಸಂಬಂಧ ವಿಶ್ವವಿದ್ಯಾನಿಲಯವು ಸ್ಥಳ ಪರಿಶೀಲನೆ 


ಮೈಸೂರು ಮಹಾರಾಜ 
(ಸೀಲಿಂಗ್‌) ಕುಸಿದು 
ಗಾಯಗೊಂಡಿರುವ 


ಬಂದಿರುತ್ತದೆ. 


ಕಾಲೇಜಿನ ಮೇಲ್ಲಾವಣೆ" 
ಬಿದ್ದು ವಿದ್ಯಾರ್ಥಿಗಳು 
ಘಟನೆ ಸರ್ಕಾರದ ಗಮನಕ್ಕೆ 


ಮಹಾರಾಜ ಕಾಲೇಜು ಈಗಾಗಲೇ ಪಾರಂಪರಿಕ ಕಟ್ಟಡ 
ಎಂದು ಈಗಾಗಲೇ ಘೋಷಿಸಲ್ಪಟ್ಟಿದ್ದು, ಪಾರಂಪರಿಕ 
ತಜ್ಞರ ಸಮಿತಿಯ ಸದಸ್ಕರೊಂದಿಗೆ ಈ ಕಟ್ಟಡ ದುರಸ್ಥಿ 


ನಡೆಸಿದ್ದು, ಅವಶ್ಯಕ ದುರಸ್ಥಿಯನ್ನು ಕೈಗೊಳ್ಳಲು ಕ್ರಮ 
ಕೈಗೊಳ್ಳುತ್ತಿದೆ. 


[) 


1 ಮೊದಲಾದ ಹಳೆಯ ಪಾರಂಪರಿಕ 
| ದುರಸ್ಥಿ 


| ಮೈಸೂರು ವಿಶ್ವವಿದ್ಯಾನಿಲಯದ `ಮಾನಸಗಂಗೊತ್ರಿ 


ಆವರಣದಲ್ಲಿರುವ ಅಪರಾಧ ಮತ್ತು ನ್ಯಾಯಶಾಸ್ತ್ರ 
ವಿಭಾಗದ ಕಟ್ಟಡ, ಜಯಲಕ್ಷ್ಮೀ ವಿಲಾಸ ಮ್ಯಾನ್‌ಷನ್‌ 
ಕಟ್ಟಡಗಳನ್ನು 
ಕ್ರಮ 


ಮತ್ತು ನಿರ್ವಹಣೆ ಮಾಡಲು 


ತೆಗೆದುಕೊಳ್ಳಲಾಗುವುದೆ; 


(ಇ) 


ಮೈಸೂರು ವಿಶ್ವವಿದ್ಯಾನಿಲಯದ ಕಾರ್ಯಸೌಧ, 
ಕ್ರಾಫರ್ಡ್‌ ಹಾಲ್‌ ಕೂಡಾ ಪಾರಂಪರಿಕ ಕಟ್ಟಡವಾಗಿದ್ದು, 
ಈ ಕಟ್ಟಡದ ಆಡಳಿತ ವಿಭಾಗದ ಮೇಲ್ಲಾವಣೆ ಕುಸಿದು 
ಬಿದ್ದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಈ 
ಕಟ್ಟಡವನ್ನು ಕೂಡಾ ದುರಸ್ಥಿ ನಿರ್ವಹಣೆ ಮಾಡಲು 
ಜರುಗಿಸಲಾಗುವುದೆ? 


ad 


ಮೈಸೂರು ವಿಶ್ವವಿದ್ಯಾನಿಲಯದ ' ಆಡಳಿತಕ್ಕೊಳಪಡುವ | 
ಮಹಾರಾಜ ಕಾಲೇಜು, ಅಪರಾಧ ಮತ್ತು ನ್ಯಾಯಶಾಸ್ತ್ರ 


ವಿಭಾಗದ ಕಟ್ಟಡ, ಜಯಲಕ್ಷ್ಮೀ ವಿಲಾಸ ಮ್ಯಾನ್‌ಷನ್‌ 


ಕಟ್ಟಡ ಮತ್ತು ಕ್ರಾಫರ್ಡ್‌ ಹಾಲ್‌ ಕಟ್ಟಡಗಳನ್ನು 
ಒಳಗೊಂಡಂತೆ ವಿಶ್ವವಿದ್ಧಾ ನಿಲಯದ ವ್ಯಾಪ್ತಿಯಲ್ಲಿ 
ಬರುವ ಎಲ್ಲಾ ಪಾರಂಪರಿಕ ಹಾಗೂ . ಹಳೆಯ 


ಕಟ್ಟಡಗಳನ್ನು 'ದುರಸ್ಸಿಪಡಿಸುವ ಸಂಬಂಧ ಮೈಸೂರು 


ವಿಶ್ವವಿದ್ಯಾನಿಲಯವು ಪಾರಂಪರಿಕ ತಜ್ಞರ ಸಮಿತಿ 
ಸದಸ್ಯರೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದ್ದು, ಅವಶ್ಯಕ 


ದುರಸ್ತಿ ಕಾರ್ಯವನ್ನು ಕೈಗೊಳ್ಳಲಿದೆ. 


ಸಂಖ್ಯೆ: ಇಡಿ 93 ಯುಎನ್‌ಇ 2021 


(ಡಾ: ಅಶ್ವಃ ನಾರಾಯಣ ಸಿ.ಎನ್‌.) 
ಉಪ ಮುಖ್ಯಮಂತ್ರಿಗಳು . 
(ಉನ್ನತ ಶಿಕ್ಷಣ. ಐಟಿ ಬಿಟಿ, ವಿಜ್ಞಾನ ಮತ್ತು 
ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಇಲಾಖೆ) 


